ಕರ್ನಾಟಿಕ ವಿಧಾನ ಪರಿಷತ್ತು 
ಚುಕೆ ಗುರುತಿಲ್ಲದ ಪುಶ್ನೆ 910 (245) 
ಸಂಖ್ಯೆ 
ಶ್ರೀ ಎಸ್‌. ನಾಗರಾಜ್‌ (ಸಂದೇಶ್‌ ನಾಗರಾಜ್‌) 
ಮಾನ್ಯ ಸದಸ್ಯರ ಹೆಸರು (ಸ್ನಳೀಯ ಸಂಸ್ಥೆಗಳ ಕ್ರೇತು 
ಉತ್ತರಿಸಬೇಕಾದ ದಿನಾಂಕ 10.03.2021 
ಉತ್ತರಿಸುವ ಸಚಿವರು ವಸತಿ ಸಚಿವರು 
ಸ ಪ್ರಶ್ನೆ ಉತ್ತರ 
1 | ಚಾಮರಾಜನಗರದ ಕಿರಗಸೂರು, | ಹೌದು. 
ಭೋಗಾಪುರ ಗ್ರಾಮದ ಬಳಿ | ಚಾಮರಾಜನಗರ ತಾಲ್ಲೂಕು, ಕಸಬಾ 
ಸಾರ್ವಜನಿಕ ವಸತಿ ಸೌಲಭ್ಯಕ್ಕಾಗಿ | ಹೋಬಳಿ, ಮಾದಾಪುರ, ಕಿರಗಸೂರು ಮತ್ತು 
ಟೌನ್‌ಶಿಪ್‌ ನಿರ್ಮಿಸಲು | ಭೋಗಾಪುರ ಗ್ರಾಮಗಳ ಸುಮಾರು 203 ಎಕರೆ 
ಉದ್ದೇಶಿಸಲಾಗಿದೆಯೇ; 17 ಗುಂಟಿ ಜಮೀನಿನಲ್ಲಿ ಅನುಪಾತದ 
ಇದಕ್ಕಾಗಿ ಭೂಸ್ವಾಧೀನ ಕಾರ್ಯ | ಪಾಲುದಾರಿಕೆಯಡಿ ವಸತಿ ಯೋಜನೆಯನ್ನು 
ಕೈಗೊಳ್ಳಲಾಗಿದೆಯೇ; ಕೈಗೊಳ್ಳಲು ದಿನಾಂಕ: 15.03.2019 ರಲ್ಲಿ 
ಅನುಮೋದನೆ ವೀಡಲಾಗಿದ್ದು, ಜಮೀಸು 
ಸಂಗ್ರಹಣೆ ಕಾರ್ಯ ಪ್ರಗತಿಯಲ್ಲಿರುತ್ತದೆ. 
2 | ಯೋಜನೆಯ ರೂಪರೇಷೆಗಳೇನು? | ಭೂಮಾಲೀಕರಿಂದ ಜಮೀನುಗಳನ್ನು 
(ವಿವರ ನೀಡುವುದು) ಸಂಗಹಿಸಿದ ನಂತರ ಯೋಜನೆಯ 
ರೂಪುರೇಶೆಗಳನ್ನು ತಯಾರಿಸಲು ಪ್ರಮ 
ಕೈಗೊಳ್ಳಲಾಗುವುದು. 
(ಸಂಖ್ಯೆ: ವಇ 24 ಕಗೃಮಂ 20271) 
ಸ್ಮ 
(ವಿ. ಸೋಮಣ್ಣ) 


ವಸತಿ ಸಚಿವರು. 


